ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


1596 


*2) ಸದಸ್ಕರ ಹೆಸರು ಶ್ರೀ ಆಯನೂರು ಮಂಜುನಾಥ (ಪದವೀಧರರ ಕ್ಷೇತ್ರ) 
3) ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು 
4) ಉತ್ತರಿಸುವ ದಿನಾಂಕ 24.09.2021 
ಸ 
ಸಮು ಪಶ್ನೆ ಉತ್ತರ 
ಸಂಖ್ಯೆ !. 
(ಅ) €ಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ 
ರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ/ಪರಿಶಿಷ್ಟ 
ಸಂಗಡಗಳ ನೌಕರರಿಗೆ 1990 ರಿಂದ 
ಶೇ 15% ಶೇ3%) ಮೀಸಲು ಬಡ್ಡಿ ನಿರ್ವಹಿಸಲಾಗಿದೆ. 


ನೀಡುವಾಗ ಮೀಸಲಾತಿಯನ್ನು (ರೋಸ್ಟರ್‌ 
ಜಾಯಿಂಟ್‌) ನಿರ್ವಹಿಸಲಾಗಿದೆಯೇ; 


0015 ರಿಂದ ಪರಿಶಿಷ್ಠ ಜಾತಿ/ಪರಿಶಿಷ್ಟ 
ಶಂಗಡದ ನೌಕರರಿಗೆ ಮೀಸಲಾತಿಯಲ್ಲಿ 
ಮುಂಬಡ್ತಿ ನೀಡಲಾಗಿದೆಯೇ; 
ನೀಡಲಾಗಿದ್ದಲ್ಲಿ ಅವರುಗಳ 
ವಿವರವನ್ನು ನೀಡುವುದು; 


ಸಂಪೂರ್ಣ 


70 ನಂದ ಪರಕಷ್ಟ ಪಾತ/ನನಶಷ್ಠ ಪಂಗಡದ 
ನೌಕರರಿಗೆ ಮೀಸಲಾತಿಯಲ್ಲಿ  ಮುಂಬಡ್ತಿಯನ್ನು 
ನೀಡಲಾಗಿರುತ್ತದೆ. ಅವರುಗಳ 
ವಿವರಗಳನ್ನು ಅನುಬಂಧ-1ರಲ್ಲಿ ಒದಗಿಸಿದೆ 


ಸಂಪೂರ್ಣ 


We) 


00ರ ಕಂದ ಪರತಷ್ಠ' ಜಾತಿ/ಪರಿಶಿಷ್ಟ 
ಪಂಗಡದ ನೌಕರರ ' ಹೊರತಾಗಿ ಇತರೆ 
ವರ್ಗದವರಿಗೆ ಬಡ್ತಿ, ನೀಡಲಾಗಿದೆಯೇ? 
ಸಂಪೂರ್ಣ ಮಾಹಿತಿಯನ್ನು ನೀಡುವುದು) 


2010 ರಿಂದ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ 
ನೌಕರರ ಹೊರತಾಗಿ ಇತರೆ ವರ್ಗದವರಿಗೆ ಬಡ್ತಿ 
ನೀಡಲಾಗಿದ್ದು, ಅದರ , ಮಾಹಿತಿಯ ವಿವರಗಳನ್ನು |: 
ಅನುಬಂಧ-2ರಲ್ಲಿ ಒದಗಿಸಿದೆ - 


ಸಿಆಸುನ'ಕ2 ಸೇಲೋಯು 2021 


(ಬಸವರಾಜ ಬಾಪು) 


ಮುಖ್ಯಮಂತ್ರಿ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಆಯನೂರು ಮಂಜುನಾಥ ಅವರ ಚುಕ್ಕೆ 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1596ಕ್ಕೆ ಅನುಬಂಧ-1 


: | ಪಡೋನ್ಸತಿ ನೀಡಿದ`ಹುದ್ದೆ ಕ್ರಸಂ | ಮುಂಬಡ್ತಿ ನೀಡಲಾದ ಪರಿಶಿಷ್ಠ ಕ್ರಸಂ | ಮುಂಬಡ್ತಿ ನೀಡಲಾದ ಪರಿಶಿಷ್ಟ 
" ಜಾತಿಯ ನೌಕರರ ಹೆಸರು ಪಂಗಡದ ನೌಕರರ ಹೆಸರು 
ಅಟೆಂಡರ್‌ 1 ಎಸ್‌ ಜಯಲಕ್ಷ್ಮಮ್ಮ 1 ಪಾರ್ವತಿ`ಹಣಮಂತಪ್ಪ ನಾಯ್ಕೋಡಿ 
2 ಅನೆಸೊಯ 2 ಸಿ. ಲತಾ 
3 ಕಾಶಿ 
4 ಮಂಜಣ್ಣ 
5 ಸೋಮಶೇವಿರ್‌ 


ವಾಹನ್‌ ಚಾಲಕರು 


ಪಾರ ಸಥ 


ಹಿರಿಯ ವಾಹನ ಚಾಲಕರು I "1 ಬಿ.ಎಸ್‌ ಶ್ರೀನಿವಾಸ್‌ I ಎನ್‌ ಶೇಖರ್‌ 
2 ಟಿ. ಮಂಜುನಾಥ್‌ 
ದ್ವಿತೀಯ ದರ್ಜೆ ಸಹಾಯೆಕರು 1 ಕೃಷ್ಣ ಕುಮಾರ್‌ 1 ರಾಮಪ್ಪ ಮಲ್ಲಪ್ಪ ಚೌಲಕರ 
2 ರಾಜು ರಾಮದಾಸ ರಾಥೋಡ್‌ 2 ಬಿ. ಭಾಗ್ಯಮ್ಮ 
3 ಶಿವಮ್ಮ ಹ. ಹಾದಿಮನಿ 
4 ಎಂ. ಆರ್‌ ನಿರುಪಮ 
ಪ್ರಥಮ ದರ್ಜೆ ಸಹಾಯಕರು 1 ಎಸ್‌ ಮಮತ 1 ಎಸ್‌. ಸ್ಥಾಮಿ 
2 ಹೆಚ್‌ ರಮಾಮಣಿ 2 ಡಿ. ರವಿಕುಮಾರ್‌ 
3 ಸಿದೆಯ್ಸೆ ಹೆಚ್‌ | 
[AN] 
ಹಿರಿಯ ಬೆರಳೆಚ್ಞುಗಾರರು 1 ಸಂಪತ್‌ ಕುಮಾರಿ 
"ಕಛೇರಿ ಆಧೀತ್ನಕರು 7 ಎ.ಕೆ ನಿಂಗಪ್ಪ 1 ಟಿ.ಸಿ.ಸುಮತಿ 
2 ಎಂ ವೆಂಕಟೇಶ್‌ ಮೊರ್ತಿ 2 ಸುರೇಶ್‌ 
3 ಹೆಚ್‌. ' ರಮಾಮಣಿ 
4 ಧರ್ಮರಾಜ 
ಮ್ಯಾನೇಜರ್‌ I ಆರ್‌.ಎಂ. ಇಂದ್ರಾಣಿ 1 ಎಂ.ಪಿ. ಮೋಹನ್‌ ಕುಮಾರ್‌ 
2 ಎಂ ಸುರೇಶ್‌ 
3. ಎಂ ಸಿದ್ದರಾಜು 
ಸಹಾಯಕ ನಿಬಂಧಕರು 77 ಎನ್‌ ಚಿಕ್ಕಬ್ಯಾಟಗಯ್ಯ i ಎಂಪಿ. ಮೋಹನ್‌ `'ಹುಮಾರ್‌ 
(ಆಡಳಿತ) - 
ತೀರ್ಹುಬರಹಗಾರರು 1 ಎನ್‌. ವಸುಮತಿ 
: - 2 ಆರ್‌. ನೇತ್ರಾ 
ಹಿರಿಯ`ತೀರ್ಪ್ಷ'ಬರಹೆಗಾರರು 11 ಕ`ಚಂದಕಲಾ 1 ಬಿಜ್ಯೊತಿ 


kok 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಆಯನೂರು ಮಂಜುನಾಥ ಅವರ ಚುಕ್ಕೆ 


5 kee 
ಪತೆ ಸಂಖೆ: 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1596ಕ್ಕೆ ಅನುಬಂಧ-2 
ಪದೋನ್ನತಿ ನೀಡಿದ ಮಾಹಿತಿ 
ಹುದ್ದೆಗಳು 
ಪ್ರಥಮ ದರ್ಜೆ ಹೈದ್ರಾಬಾದ್‌ ವೃಂದಕ್ಕೆ ಸೇರಿದ `ಹುದ್ದೆಯಾಗಿದ್ದು ಸದರಿ ವೃಂದದಲ್ಲಿ ಪಜಾಗ ಸಾಕಡ 
ಸಹಾಯಕರು ಅರ್ಹ "ಅಭ್ಯರ್ಥಿ ಲಭ್ಯವಿಲ್ಪದಿದ್ದ ಕಾರಣ ಒಂದು ಬ್ಯಾಕ್‌ಲಾಗ್‌ ಆಗಿರುತ್ತದೆ. ಇದನ್ನು 


ಇತರೆ ವಗ್ಗದಿಂದ ತುಂಬಲಾಗಿರುತ್ತದೆ. 


ಕಛೇರಿ ಅಧೀಕ್ಷಕರು 


ಅರ್ಹ ಅಭ್ಯರ್ಥಿ ಲಭ್ಯವಿಲ್ಲದ್ದರಿಂದ 01 ಹುದ್ದೆಗೆ ಪಪಂ `ಪಂಗಡೆದ ಹೊರತಾಗಿ ಇತರೆ 
ವರ್ಗದವರಿಗೆ ಜೇಷ್ಠತೆ ಆಧಾರದ" ಮೇದೆಗೆ ಬಡ್ತಿ ನೀಡಿದ್ದು. ತದನಂತರ ಈ 
ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಹೆಚ್ಚುವರಿ ಬಿಂದುವನ್ನು ಉಪ ಪಯೋಗಿಸಿ ಪ.ಪಂ.ದ 
ನೌಕರರಾದ ಶ್ರೀ "ಆರ್‌. ಲಕ್ಷ್ಮಯ್ಯ ಇವರಿಗೆ ಪದೋನ್ನತಿ ನೀಡುವ ಮೂಲಕ 
ತುಂಬಲಾಗಿರುತ್ತದೆ. 


ಸೀಘರತಿಗಾರರು 


ಅರ್ಪ ಅಭ್ಯರ್ಥಿ 'ಲಭ್ಯವಿಲ್ಲದ್ದರಿಂದ 01 ಹುದ್ದೆಗೆ`'ಪ.ಜಾ' ಹೊರತಾಗಿ ಇತರೆ 
ವರ್ಗದವರಿಗೆ ಜೇಷ್ಠತೆ ಆಧಾರದ ಮೇದೆಗೆ ಬಡ್ತಿ ನೀಡಿದ್ದು ತದನಂತರ ಈ 
ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಹೆಚ್ಚುವರಿ ಬಿಂದುವನ್ನು ಉಪಯೋಗಿಸಿ 'ಪ.ಜಾ.ದ 
ನೌಕರರಾದ ಶ್ರೀಮತಿ ಆರ್‌. ಲಕ್ಷಿ ದೇವಿ ಇವರಿಗೆ ಪದೋನ್ನತಿ ನೀಡುವ ಮೂಲಕ | 
ತುಂಬಲಾಗಿರುತ್ತದೆ. 5 


ಪತ್ರಾಂಕಿತ 
ಸಹಾಯಕರು 


ಅ) ಅರ್ಹ `ಇಧ್ಯರ್ಥ ನಭ್ಯನ್ನಾದ್ಧರಂ ಗ ಹುಡ್ಗ ಸನಾ ಷಾಕಾಗ ಇತರ 


ವರ್ಗದವರಿಗೆ ಜೇಷ್ಠತೆ ಆಧಾರದ ಮೇರೆಗೆ ಬಡ್ಡಿ ನೀಡಿದ್ದು ತದನಂತರ ಈ 
ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಹೆಚ್ಚುವರಿ ಬಿಂದುವನ್ನು ಉಪಯೋಗಿಸಿ ಪ.ಜಾ.ದ 
ನೌಕರರಾದ ಶ್ರೀಮತಿ ಎಸ್‌. ಯಶೋಧ ಇವರಿಗೆ ಪದೋನ್ನತಿ ನೀಡುವ ಮೂಲಕ 
ತುಂಬಲಾಗಿರುತ್ತದೆ. 

ಆ) ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದ್ದರಿಂದ ಒಂದು ಹುದ್ದೆ ಪರಿಶಿಷ್ಟ ಪಂಗಡಕ್ಕೆ 
ಬ್ಯಾಕ್‌ಲಾಗ್‌ ಆಗಿರುತ್ತದೆ. ಇದನ್ನು "ಎತರ ವರ್ಗದಿಂದ ತುಂಬಲಾಗಿರುತ್ತದೆ. 


Kkkokok 


